ಸಾರಾಂಶ ಬರಹ: ಬಾಗ 1 
ಯಾಸ್ಮಿನ್‌ ಲುಖನಿ 
ಪೀಠಿಕೆ 


ಸಾರಾಂಶವೊಂದನ್ನು ಬರೆಯುವುದಾದರೆ ಆ ಪ್ರಕಿಯೆಯೊಳಗಿನ ಸೂಕ್ಷ್ಮ 
ಅಂಶಗಳು ಏವಿರುತ್ತವೆ ಎಂಬುದನ್ನು ಓದುಗರಿಗೆ ಪರಿಚಯಿಸುವುದು ಈ 
ಲೇಖನದ ಪ್ರಮುಖ ಉದ್ದೇಶವಾಗಿದೆ. ಈ ಲೇಖನವು L1T ಯ ಬೇರೆ ಬೇರೆ 
ಸಂಚಿಕೆಗಳಲ್ಲಿ ಮೂರು ಭಾಗಗಳಲ್ಲಿ ಪ್ರಕಟಗೊಳ್ಳೃತದೆ. 


ಸಾರಾಂಶ ಬರಹವು ಭಾಷಾ ಪಠ್ಯಕ್ರಮದ ಒಂದು ಭಾಗ ಮಾತ್ರವಲ್ಲ, ಅದು 
ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿಯೂ ಅವಶ್ಯವಿರುವ 
ಸಂಗತಿಯಾಗಿದೆ. ಭಾಷಾ ತರಗತಿಗಳಲ್ಲಿ ಸಾರಾಂಶ ಬರೆಯುವುದು ಹೇಗೆ 
ಎಂಬುದನ್ನು ಅಥವಾ ಸಂಕ್ಷೇಪಿಸಿ ಬರೆಯುವುದು ಹೇಗೆ ಎನ್ನುವುದನ್ನು 
ವಿದ್ಯಾರ್ಥಿಗಳಿಗೆ ಕಲಿಸುವ ಸಂಪ್ರದಾಯ ನಮ್ಮಲ್ಲಿ ಮೊದಲಿನಿಂದಲೂ 
ಇದೆ. ಅದನ್ನು ಮಾಡುವಾಗ ಮೂಲದ ಒಂದು ತಿರುಳನ್ನು ನೀಡುವ 
ಸಲುವಾಗಿ ಲೇಖನವೊಂದರಲ್ಲಿ ಇರುವ ಮಾಹಿತಿ ಮತ್ತು ಬಾಷೆ 
ಎರಡನ್ನೂ ಸಂಕ್ಷೇಪಿಸಿ ಬರೆಯುವುದರ ಮೇಲೆ ಒತ್ತು ನೀಡಲಾಗುತ್ತದೆ. 
ಸಾರಾಂಶ ಬರಹವು ವಿಖರವಾಗಿರಬೇಕನ್ನುವುದು ಮುಖ್ಯವಾದರೂ 
ಸಾರಾಂಶ ಬರೆಯುವುದು ಹೇಗೆ ಎನ್ನುವುದನ್ನು ಕಲಿಸಲು ಅಥವಾ 
ಉತ್ಸನ್ನಗೊಂ೦ಡ ಸಾರಾಂಶಗಳ ಮೌಲ್ಯಮಾಪನ ಮಾಡಲು ಎಲ್ಲೂ 
ಒಂದು ಸ್ಪಷ್ಟವಾದ ವಿಧಾನಶಾಸ್ತ್ರವಿಲ್ಲ. ಜೊತೆಗೆ ಒಂದು ಒಂದು 
ಸಾರಾಂಶವು ಯಾವಾಗಲೂ ಒಂದು ಸಮಗ್ರ ಮತ್ತು ಸೂಗಸಾದ 
ಹೇಳಿಕೆಯೊಂದನ್ನು ಒಳಗೊಳ್ಳಬೇಕಾಗುತದೆ ಎಂದು 
ಅಂದುಕೂಳ್ಳಲಾಗುತದೆ. 


ಸಾರಾಂಶವನ್ನು ಬರೆಯುವುದರ ಉದ್ದೇಶಗಳು 


ಸಾರಾಂಶವು ಒಂದು ಉದ್ದೃತ ಭಾಗದ್ಮಾಗಿರಲಿ, ಒಂದು ಮೌಖಿಕ 
ಮಾತುಕತೆಯದ್ದಾಗಿರಲಿ ಅಥವಾ ಒಂದು ಸನ್ನಿವೇಶದ್ದೇ ಆಗಿರಲಿ, 
ಸಾರಾಂಶವನ್ನು ಬರೆಯುವ ದಶಕಿಯೆಯಃ ಮೂಲ ಬರಹದ 
ಒಳಾಂಶಗಳನ್ನು ನಮಗೆ ಸ್ಪಷ್ಟಗೊಳಿಸುತ್ತದೆ ಮತ್ತು ಅದು ನಮಗೆ 
ಸರಿಯಾಗಿ ಅರ್ಥವಾಗುವಂತೆ ಮಾಡುತ್ತದೆ. ನಿಜವಾಗಿ ಹೇಳುವುದಾದರೆ 
ವಿದ್ಯಾರ್ಥಿಗಳನ್ನು ಸಾರಾಂಶ ಬರೆಯುವ ಚಟುವಟಿಕೆಯಲ್ಲಿ 


ತೊಡಗಿಸಿದರೆ ಅವರು ತರಗತಿಯಲ್ಲಿ ಟಿಪ್ಪಣಿ ಮಾಡಿಕೊಳ್ಳವದನ್ನು 
ಕಲಿಯಲು ಉತ್ತಮವಾದ ತರಬೇತಿ ಸಿಕ್ಕಂತಾಗುತ್ತದೆ. ಶಿಕ್ಷಕರು ಪಾಠ 
ಹೇಳುವಾಗ ಅವರು ಹೇಳಿದ್ದೆಲ್ಲವನ್ನೂ ಶಬ್ಲ್ಗಶಃ ಬರೆದುಕೊಳ್ಳುವುದರ 
ತೊಡಕುಗಳನ್ನು ನಿಬಾಯಿಸಲು ವಿದ್ಯಾರ್ಥಿಗಳು ಕಲಿಯುತಾರೆ ಮತ್ತು 
ಶಬ್ಗಶಃ ಬರೆದುಕೊಳ್ಳವುದರ ಬದಲಿಗೆ ಶಿಕಕರು ಹೇಳುವ ಮುಖ್ಯ 
ಅಂಶಗಳ ಮೇಲೆ ಗಮನ ಕೇಂದ್ರೀಕರಿಸಲು ವಿದ್ಯಾರ್ಥಿಗಳಿಗೆ ಅದು 
ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಬದುಕಿನ ಇನ್ನೂ ನಾನಾ 
ಕ್ಲೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲು ಇದು ಒಂದು ಮುಖ್ಯವಾದ 
ಮನೋಕೌಶಲಬಾಗಿದೆ. 


ಒಂದು ಸಾರಾಂಶವು ಮೂಲ ಬರಹದಲ್ಲಿ ಏನು ಹೇಳಲಾಗಿದೆ ಅಥವಾ 
ಬರೆಯಲಾಗಿದೆ ಎನ್ನುವುದರ ಎಲ್ಲ ಮುಖ್ಯ ಅಂಶಗಳನ್ನೂ ಸಮಗ್ರವಾಗಿ 
ಒಳಗೊಳ್ಳಬೇಕು ಮತ್ತು ಸುಸಂಬದ್ಧವಾಗಿ ಸಂಯೋಜಿಸಲ್ಪ್ಬಟ್ಟೆರಬೇಕು; 
ಅಂದರೆ ಒಂದು ಆದಿ, ಮಧ್ಯ ಮತ್ತು ಕೂನೆಯೊಂದಿಗೆ 
ಪರಿಪೂರ್ಣವಾಗಿರಬೇಕು. ಲೇಖನದಲ್ಲಿ ಇರುವ ವಾದದ ಸಾರವನ್ನು 
ಸಾರಾಂಶದಲ್ಲಿ ತರ್ಕಬದ್ದವಾಗಿ ರೂಪಿಸಬೇಕು. ಇದನ್ನು ಸಡಿಲವಾಗಿ 
ಸಂಯೋಜಿತಗೊಂ೦ಂಡ ಪಠ್ಯದೊಳಗೆ ಒಂದು ತಾರ್ಕಿಕ ಸಂರಚನೆಯನ್ನು 
ತೂರಿಸುವ ಮೂಲಕ ಮಾಡಬಹುದು. ಸಾರಾಂಶದಲ್ಲಿ ಈ 
ಸಂರಚನೆಯನ್ನು ರೂಪಿಸುವಾಗ ಅದಕ್ಕ ಸಂಬಂಧಪಟ್ಟಿ ಅಂಶಗಳನ್ನು 
ಸೇರಿಸಿ ಹೊಂದಿಸಬೇಕು ಮತ್ತು ಹೇಳಿಕಗಳಿಗೆ ಸಂಖ್ಯೆ ಕೊಡುವುದರ 
ಮೂಲಕ ಮತ್ತು/ಅಥವಾ ವಾದಕ್ಕೆ ಸಂಬಂಧ ಕಲ್ಪಿಸಲು 
ಕೂಂಡಿಯಾಗುವ ಸಾಧನಗಳನ್ನು ಬಳಸುವುದರ ಮೂಲಕ ಅವುಗಳ 
ನಡುವಿನ ಸಂಬಂಧವನ್ನು ಸೂಚಿಸಬಹುದು. 


ಒಂದು ಬಿಜ ಪ್ರಪಂಚದ ಸಾರಾಂಶ ಬರಹವು ಒಂದು ಬಾಷಾ ಪರೀಕ್ಷಗಾಗಿ 
ಬರೆಯುವ  ಸಾರಾಂಶಕ್ಕಿಂತ ಬಿನ್ನವಾಗಿರುತ್ತದೆ ಎಂಬುದನ್ನು 
ನೆನಪಿನಲ್ಲಿಡಬೇಕು, ಭಾಷಾ ಪರೀಕ್ಷೆಯಲ್ಲಿ ಸಾರಾಂಶಕ್ಕೆ ಉದ್ದ, ವಿನ್ಯಾಸ 
ಮತ್ತು ಶೈಲಿಯ ಮಿತಿಗಳಿರುತವೆ. ಜೊತೆಗೆ, ವಿಷಯ ಗುಜಿಕೆಗೆ 
ಸಂಬಂಧಿಸಿದಂತೆ ಮತ್ತು ಸಾರಾಂಶದ ಭಾಷಾಲಂಕಾರದ (ರೆಟಿರಿಕಲ್‌) 
ಸಂಯೋಜನೆಗೆ ಸಂಬಂಧಿಸಿದಂತೆ ವೈಯಕಿಕ ಮತ್ತು ಸಾಂಸ್ಕೃತಿಕ 
ಬಿನತೆಗಳು ಕೂಡಾ ಇರಬಹುದು. ಆದ್ದರಿಂದ ಸಾರಾಂಶವನ್ನು 
ಬರೆಯುವಾಗ ವಬಿಮ್ಮ ಓದುಗರು ಯಾರು ಎಂಬುದನ್ನು ಇತ್ಯರ್ಥ 
ಮಾಡಿಕೂಳ್ಳವುದು ಸಹ ಮುಖ್ಯವಾಗುತ್ತದೆ. 


ಮೂರು ಲೇಖನಗಳು 


ಮೂರು ಲೇಖನಗಳ ಸರಣಿಯಲ್ಲಿನ ಮೊದಲ ಲೇಖನವನ್ನು ಈಗ ಇಲ್ಲಿ 
ನೋಡೋಣ. ಇದರಲ್ಲಿ ನಾನು ಪ್ರತಿಪಾದನಾತಕ ಲೇಖನವೊಂದರ 
ಮುಖ್ಯ ಅಂಶಗಳನ್ನು ಗುರುತಿಸುವುದು ಹೇಗೆ ಎಂಬುದಕ್ಕ 
ಸಂಬಂಧಿಸಿದಂತೆ ಇರುವ ಸಾರಾಂಶ ಬರಹದ ವಿಧಾನವನ್ನು 
ಎತ್ತಿಕೊಳ್ಳುತ್ತೇನೆ. ಇದನ್ನು “ಮೇಲಿನಿಂದ  ಕೆಳಕ್ಕ" ಬರುವ 
ವಿಧಾನವೆನ್ನುತೇನೆ, ಏಕೆಂದರೆ ಸಾರಾಂಶ ಮಾಡುವಾಗ ಮೊದಲಿಗೆ ಈ 
ಲೇಖನದಲ್ಲಿ ಪ್ರಸಾಪಿಸಲಾದ ಮಹತ್ವದ ವಿಚಾರಗಳಿಂದ ಶುರು ಮಾಡಿ 
ನಂತರ ಕಡಿಮೆ ಮಹತ್ವದ ಸಣ್ಣ ವಿಚಾರಗಳವರೆಗೆ ಬರಲಾಗುತ್ತದೆ. 
ಎರಡನೆಯ ಲೇಖನದಲ್ಲಿ ನಾನು ಇದಕ್ಕೆ ಪೂರ್ತಿ ಭಿನ್ನವಾದ “ಕೆಳಗಿನಿಂದ 
ಮೇಲಕ್ಕೆ" ಹೋಗುವ ವಿಧಾನವನ್ನು ಪರಿಚಯಿಸುತ್ತೇನೆ. ಈ ವಿಧಾನದಲ್ಲಿ 
ಬಾಷಾ ಸಂರಚನೆಯ ಇಟ್ಟೆಗೆಯಾದ ವಾಕ್ಕಾಂ೦ಗಗಳ ಸಂರಚನೆಯೊಂದಿಗೆ 
ಆರಂಭಿಸುತ್ತೇವೆ, ಇದು ಲೇಖನದ ಮುಖ್ಯ ಅಂಶಗಳನ್ನು ಗುರುತಿಸಲು 
ಸಹಾಯ ಮಾಡುತ್ತದೆ. ಮೂರನೆಯ ಲೇಖನದಲ್ಲಿ ಸ್ಥೂಲನಕ್ಲೆಯ 
ರೂಪದ ಸಾರಾಂಶದ ಕಲ್ಪನೆಯನ್ನು ಕುರಿತು ಹೇಳುತೇನೆ, ಇದು 
ಬಾಬುವಾರು ಟಿಪ್ಪಣಿ ಮಾಡುವುದಕ್ಕೆ ಸಂಬಂಧಿಸಿದೆ. ಇದೇ ಲೇಖನದಲ್ಲಿ 
ನಾನು ಭಿನ್ನ ಕೇಂದ್ರಗಳನ್ನು ಇಟ್ಟಿಕೊಂ೦ಡ ಸಾರಾಂಶಗಳನ್ನು ಕುರಿತು, 
ಅಂದರೆ ಒಂದೇ ಲೇಖನದಿಂದ ವಿವಿಧ ಉದ್ದೇಶಗಳಿಗಾಗಿ, ವಿವಿಧ 
ಕೇಂದ್ರಗಳನ್ನು ಇಟ್ಟಿಕೊಂಡ ಮತ್ತು ವಿವಿಧ ಓದುಗರಿಗಾಗಿ ಬರೆಯಲ್ಬಟ್ಟಿ 
ಸಾರಾಂಶಗಳನ್ನು ಕುರಿತು ಚರ್ಚಿಸುತ್ತೇನೆ. ಅದಾದ ಮೇಲೆ 
ತರಗತಿಯೊಳಗೆ ವಿವಿಧ ಉದ್ದೇಶಗಳಿಗಾಗಿ ಬರೆಯಲ್ಪಟ್ಟಿ 
ಸಾರಾಂಶಗಳನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂಬುದನ್ನು 
ಕುರಿತು ಕೊನೆಯ ಲೇಖನದಲ್ಲಿ ವಿವರಿಸುತ್ತೇನೆ. 


ಮೇಲಿನಿಂದ ಕೆಳಗಿನ ವಿಧಾನ 
ಮೇಲಿನಿಂದ ಕೆಳಗಿನ ವಿಧಾನವು ವಿಂಟರ್‌ (1976) ಮತ್ತು ವಿಂಟರ್‌ ಅವರ 
ಹಾದಿಯಲ್ಲಿಯೇ ಮುಂದುವರೆದ ಹೋವೆಯವರ (1983) 


ಬಾಪಾಲಂಕಾರದ  (ರೆಟಿರಿಕಲ್‌) ವಿಶ್ಲೇಷಣೆಯನ್ನು ಆಧರಿಸಿದೆ. ಈ 
ಲೇಖಕರು ಪಠ್ಯವೊಂದರ ಭಾಷಾಲಂಕಾರದ ಶೈಲಿಯ ಸಂರಚನೆಯಲ್ಲಿ 
ಕಂಡುಬರುವ ಪುನರಾವರ್ತಿತ ಮಾದರಿಗಳನ್ನು (patterns) 
ವಿಶ್ಲೇಷಿಸುತ್ತಾರೆ. ಪ್ರತಿಪಾದನಾತಕ ಗದ್ಯ ಬರಹದಲ್ಲಿ "ಸಮಸ್ಯೆ ಮತ್ತು 
ಪರಿಹಾರ”ದ ಮಾದರಿಯು ಎಲ್ಲಕ್ಕಿಂತ ಹೆಚ್ಚು ಕಾಣುವ ವಿನ್ಯಾಸವಾಗಿದೆ. 


ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಪ್ರತಿಪಾದನಾತ್ಮಕ 
ಬರಹಗಳನ್ನಾಧರಿಸಿದ ಸಾರಾಂಶಗಳನ್ನು ಕಾಣುವುದರಿಂದ ಅಂತಹ 
ಮಾದರಿಯು ಒಂದು ಚೌಕಟ್ಟಾಗಿ ಹೆಚ್ಚು ಪ್ರಸ್ತುತವಾಗುತದೆ. ಈ ಕಳಗಿನ 
ಚಿಕ್ಕ ಉದಾಹರಣೆಯೊಂದಿಗೆ ಈ ಮಾದರಿಯನ್ನು ವಿವರಿಸಬಹುದು: 


ಬಹಳ ಸರಳೀಕರಿಸಿದ ಈ ಪಠ್ಯವನ್ನು ಗಮನಿಸಿ (ವಿಂಟರ್‌, 1976; ಹೋದೆ, 
1983): 


"ನಾನು ಕಾವಲು ಕಾಯುತ್ತಿದ್ದೆ. ಶತ್ರುಗಳು ಬರುತ್ತಿರುವುದನ್ನು ಕಂಡೆ. 
ಗುಂಡು ಹಾರಿಸಿದೆ. ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸಿದೆ”. 


ವಿ೦ಂಟಿರ್‌-ಹೋವೆಯವರ ರೀತಿಯಲ್ಲಿ ಈ ಹೇಳಿಕೆಗಳನ್ನು ಹೀಗೆ 
ವರ್ಗೀಕರಿಸಬಹುದು: 


ನಾನು ಕಾವಲು ಕಾಯುತ್ತಿದ್ದೆ. ಸನ್ನಿವೇಶ 
ಶತ್ರುಗಳು ಬರುತ್ತಿರುವುದನ್ನು ಕಂಡೆ. ಸಮಸ್ಯೆ 
ಗುಂಡು ಹಾರಿಸಿದೆ. ಪುತಿಕ್ರಿಯೆ 
ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸಿದೆ. 

ಮೌಲ್ಯಮಾಪನ 


ಮೊದಲನೆಯ ವಾಕ್ಯವು ಕ್ರಿಯೆಯು ನಡೆಯುವ ಸಂದರ್ಭವನ್ನು ಅಥವಾ 
ಸನ್ನಿವೇಶವನ್ನು ನಿರ್ನಿಸುತದೆ. ಇದರ ನಂತರ ಸಮಸ್ಯೆಯು ಬರುತದೆ. 
ಅದಕ್ಕೊಂದು ಪರಿಹಾರ ಬೇಕು. ಅದನ್ನು ಒಂದು ತಟಸ್ಥ ನೆಲೆಯಲ್ಲಿ 
ಹೇಳುವುದಾದರೆ ಒಂದು ಪ್ರತಿಕ್ರಿಯೆ ಬೇಕು. ಕೊನೆಯಲ್ಲಿ ಆ ಸಮಸ್ಯೆಗೆ ಸಿಕ್ಕ 
ಪ್ರತಿಕ್ರಿಯೆಯು ಎಷ್ಟರಮಟ್ಟಿಗೆ ಯಶಸ್ವಿಯಾಯಿತು ಎನ್ನುವುದರ ಒಂದು 
ಮೌಲ್ಯಮಾಪನ ಆಗುತದೆ. 


ಈಗ ಕೊಟ್ಟಿರುವ ಪಠ್ಯವು ಬಹಳ ಸರಳೀಕೃತ ಉದಾಹರಣೆಯಾಯಿತು. 
ಆದರೆ ಅದು ಇನ್ನೂ ಹಲವು ರೀತಿಗಳಲ್ಲಿ ವಾದದ ತಾರ್ಕಿಕ 
ಹೇಳಿಕೆಯನ್ನು ಬದಲಾಯಿಸುವ ಮೂಲಕ ಸಂಕೀರ್ಣಗೊಳ್ಳಬಹುದು. 
ಉದಾಹರಣೆಗೆ ಸಮಸ್ಯೆಯನ್ನು ಸನ್ನಿವೇಶಕ್ಕಿಂತ ಮೊದಲೇ 
ಮುಂದಿಡಬಹುದು: 

“ಶತ್ರುಗಳು ಬರುತ್ತಿರುವುದನ್ನು ಕಂಡೆ.” (ಸಮಸ್ಯೆ) 


"ನಾನು ಕಾವಲು ಕಾಯುತ್ತಿರುವಾಗ" (ಸನ್ನಿವೇಶ) 
ಅಥವಾ, ಮೌಲ್ಯಮಾಪನವು ಪ್ರತಿಕಿಯೆಗಿ೦ಂತ ಮೊದಲು ಬರಬಹುದು: 


“ಶತ್ರುಗಳ ದಾಳಿಯನ್ನು ಹಿಮ್ಮೆಟ್ಟಿಸಿದ.” (ಮೌಲ್ಯಮಾಪನ) 
“ಗುಂಡು ಹಾರಿಸುವ ಮೂಲಕ" (ಪ್ರತಿಕ್ರಿಯೆ) 


ವಾದದಲ್ಲಿ ಇನ್ನೂ ಹಲವು ಹಂತಗಳನ್ನು ಕೂಡಾ ತರಬಹುದು. 
ಹೋವೆಯವರ (1983) ಈ ಕಳಗಿನ ಉದಾಹರಣೆಯ ಅದನ್ನು 
ನಿದರ್ಶಿಸುತದೆ: 


ಸನ್ನಿವೇಶ ನಾನು ಕಾವಲು ಕಾಯುತ್ತಿದ್ದೆ. 

ಸಮಸ್ಯೆ ಶತ್ರುಗಳು ಬರುತ್ತಿರುವುದನ್ನು ಕಂಡೆ. 

ಪ್ರತಿಕ್ರಿಯೆ ಗುಂಡು ಹಾರಿಸಲು ಯತ್ನಿಸಿದೆ. 

(ಒಳ ಸಮಸ್ಯೆ) ಬಂದೂಕಿನ ಕೀಲು ಅಡಚಿಕೂಂಡಿತ್ತು 

(ಒಳ ಪ್ರತಿಕ್ರಿಯೆ) ಶಾಂತವಾಗಿ ನಾನು ಕೀಲಿಗೆ ಒಂದು ಹನಿ ಎಣ್ಣೆ 
ಬಿಟ್ಟೆ. 

(ಒಳ ಮೌಲ್ಯಮಾಪನ) ಅದು ಕಲಸ ಮಾಡಿತು. 

ಪ್ರತಿಕ್ರಿಯೆ ಗುಂಡು ಹಾರಿಸಿದೆ. 


ಮೌಲ್ಯಮಾಪನ/ಫಲಿತಾಂಶ ಶತ್ರುಗಳನ್ನು ಹಿಮ್ಮೆಟ್ಟೆಸಿದೆ. 


ಖ೦ಟಿರ್‌ (1976), ಹೋವೆ (1983) ಮತ್ತು ಜೋರ್ಡಾನ್‌ (1984) ರವರ 
ಕೃತಿಯಲ್ಲಿ ವಿವರಿಸಿದಂತೆ ಇನ್ನೂ ಬೇರೆ ಬೇರೆ ರೀತಿಯ ಮಾದರಿಗಳ 
ಸಾಧ್ಯತೆ ಇದೆ. ಆದರೆ ಈ ವಿವಿಧ ಮಾದರಿಗಳ ವಿವರಗಳಲ್ಲಿಯೇ ಕಳೆದು 
ಹೋಗುವ ಅವಶ್ಯಕತೆ ಇಲ್ಲ. ಒಂದು ಸಾರಾಂಶಕ್ಕ ಮೂಲ ನಾಲ್ಕು 
ಬಾಗಗಳ  ಮಾದರಿಯೊಂದೇ ಸೊಗಸಾದ ಸರಳ ಚೌಕಟ್ಟನ್ನು 
ಒದಗಿಸುತದೆ. ವಿಶ್ಲೇಷಣೆಯು ಮುಂದೆ ಹೇಗೆ ಮುಂದುವರೆಯಬಹುದು 
ಎನ್ನುವುದನ್ನು ನಿದರ್ಶಿಸಲು ಈಗ ಪಠ್ಯವೊಂದರ ಉದಾಹರಣೆಯನ್ನು 
ನೀಡಲಾಗಿದೆ, ನೋಡಿ. 


ಸಾರಾಂಶಕ್ಸೆ೦ದು ಬರೀಡಿರುವ ಉದ್ದ ತ 

ತಂತಿಜ್ಞಾನದಲ್ಲಾದ ಕ್ರಾಂತಿಯ ಆತಂಕಕಾರಿ ಪರಿಣಾಮಗಳನ್ನು ಬಲ್ಲ 
ಪ್ಲೇತಗಳಲ್ಲಿಯೂ ಕಾಣಬಹುದು. ಮುಂದಾಗಬಹುದಾದ 
ಅಪಪಘಾತಗಳ೦ತಹ ಪರಿಣಾಮಗಳನ್ನು ಪರಿಗಣಿಸದೇ ಅತಿ ಹೆಚ್ಚ್‌ 
ಸಾಮರ್ಥ್ಯದ ತೈಲ ಸಾಗಣೆಯ ಟಾಂಕರುಗಳನ್ನು ಬಿರ್ಮಿಸಲಾಗುತ್ತಿದೆ 
ಮಾರ್ಜಕಗಳು ನಮ್ಮ ಕೆರೆಹೊಳಲ ಮತ್ತು ಸರೋವರಗಳಲ್ಲ 
ನಹೊರಸೊರಯಾಗಿ ತುಂಬಿಹಕೊಳ್ಸತಿವೇ. ಮೋಟಾರು ವಾಹನಗಳು 
ಸುರಕತೆಯ ಮಾನದಂಡಗಳನ್ನು ಲೆಕ್ಕಿಸದೆ ಅತಿರೇಕ ವೇಗದಲ್ಲಿ 
ಸಾಗುತ್ತವೆ ನಮ್ಮ ಕಿವಿಯ ತಮಟಿಗಳಿಗೆ ನಗರದ ಶಬ್ದಗಳು ಸವಾಲಾಗಿವೆ 
ಮತ್ತು ನಮ್ಮ ಏಕಾಂತವನ್ನು ಗುಪ್ತ ಕಣ್ಣುಗಳು ಮತ್ತು ಕಿವಿಗಳು 
ಅತೆಕುಮಯಿಸುತ್ತವೆ 

ಈ ಸಮಸ್ಯಗಳಿಗೆ ಉತ್ತರಗಳನ್ನು ಹುಡುಕುವ ಮೊದಲು ತಂತ್ರಜ್ಞಾನದ 
ಕ್ರಾಂತಿಯ ಎರಡು ಗುಣಲಕಣಗಳನ್ನು ಅರ್ಥ ಮಾಡಿಹಕೊಳ್ಗಿಪುದು 
ಅವಪ್ರವಿದೆ-ಏನೆಂದರೆ ಅದು ಬುದ್ಧಿಹೀನ ಮತ್ತು ತಟಸ್ಪ. ಅದು 
ಬುದ್ಧಿಯೀನವೇಕೆಂದರೆ ಮೊಲ ವಿಜ್ಞಾನವು ಮೂಲತಃ ಜ್ಞಾನ 
ಪಡೆಯಿವಪುದಕ್ಕಂದು ಅರುವಂಧಥದ್ದು, ನೈಜ ಸಂಗತಿಗಳನ್ನು 
ಅನಾವರಣಗೊಳಿಸಲೆಂದು ಮತ್ತು ರಹಸ್ಯಿಗಳನ್ನು ಹೊರತೆಗೆಯಲೆಂದು 
ಅರುವಂಥದ್ದು. ಅದಕ್ಕೆ ಮಿತಿಗಳೆರಬೇಕೆಂದರೆ ಬುದ್ದಿಯನ್ನು ವಿಜ್ನಾನದ 
ಮೇಲ ಅಚ್ಚೊೊತ್ತಬೇಕು. ಮನುಷ್ಯನೇ ಸಡಿಯವಾಗಿ ಅವುಗಳ 
ಬೆಳವಣಿಗೆಗಳನ್ನು ಬೆಲ್ಲಿಸಲು ಬಿರ್ಧರಿಸದೇ ಇರುವ ತನಕ ಮೇಲೆ 
ವರ್ಣಿಸಿದ ತಂತುಜ್ಮಾನಕ್ನೆ ಸಂಬಂಧಿಸಿದ ಬೆಳವಣಿಗೆಗಳನ್ನು ತಡೆಯಲು 
ಸಾಧ್ಯವಿಲ್ಲ. ವಿಜ್ಞಾನಿಗಳು ಡಿಎನ್‌ಎ ಒಳಗಿನ ಸೂಕ್ಮಗಳನ್ನು ಹೇಗ 
ಹೊರತೆಗೆಯುವುದು ಎನ್ನುವುದರ] ಅಂಗಾಂಗ ಕಸಿ ಮಾಡುವುದರ 
ಮೆದುಳಿನೊಳಗೆ ಎಲೆಹ್ಟೋಡುಗಳನ್ನು ಒಳಸೇರಿಸುವುದರ ಕಲಿಕೆಯನ್ನು, 
ಅರಿಯದ ಜಾಗಗಳು ಇನ್ನೂ ಇವೆೇಯಂತಾದರೆ ಮತ್ತು ಅವರು ಹಾಗೆ 
ಮಾಡುವುದಕ್ಕೆ ಯಾವದೇ ಪ್ರತಿಬಂಧಗಳು ಅಲ್ಲವೆಂದಾದರ್ದೆ 
ಅಲ್ಲಿಯತನಕ ಮುಂದುವರೆಸುತ್ತಲೇ ಬರುತ್ತಾರೆ 

ಅದು ತಟಿಸ್ತವೇಕೆಂದರ್ದ] ತಂತಿಜ್ಞಾನದ ಕಾಂತಿಯಿಂದ ಆದ 
ಬದಲಾವಣೆಗಳು ತಮ್ಮಷ್ಯಕ್ಕ ತಾವೇ ಒಭ್ಲೆಯವಪೂ ಅಲ್ಲ, ಅಧವಾ ಕೆಟ್ಟೆ ಪೂ 
ಅಲ್ಲ. ಅವುಗಳನ್ನು ಹೇಗೆ ಬಳಕ್‌ ಮಾಡಲಾಗುತ್ತದೆ ಎನ್ಗುವುದನ್ನು 
ಆಧರಿಸಿ ಅವು ಮೌಲ್ಯಗಳನ್ನು ಪಡೆಯುತ್ತವೆ. ನಾವು ಏನನ್ನು ಮಾಡಲು 


ಸಾಧ್ಯವಿದೆ ಎನ್ನುಪುದನ್ನು ಮಾತಿ ವಿಜ್ಞಾನವು ನಮಗೆ ತಿಳೆಸುತ್ತದೆ ನಾವ 
ಏನು ಮಾಡಬೇಕು ಬನ್ನುವುದನ್ನಲ್ಲ. ಮೇಲೆ ವರ್ಣಿಸಿದ೦ತಹ ಅನೇಕ 
ಬೆಳವಣಿಗೆಗಳಲ್ಲಿ ಇರಬಹುದಾದ ಒಳೆಯ ಅಥವಾ ಕಟ್ಟಿ ಸಾಧ್ಯತೆಗಳು 
ನಮ್ಮ ಕಲ್ಪನೆಯೇ) ಹೊಯ್ಲ್ದಾಡುತವೆ ಮತ್ತು ಪರಮಾಣು ಶಕ್ಷಿಯ 
ಬಳಕೆಯನ್ನು ನನಪಿಗೆ ತರುತ್ತವೆ 

ವೈದ್ಯಕೀಯ ಕ್ಲೇತಿ ಮತ್ತು ಮಾನವಕುಲವರಡಕ್ಕೂ ಸವಾಲಾಗಿರುವ 
ಈ ಕಾಂತಿಯ ಬುದಿಹೀನವಾಗಿರುವುದರಿಂದ ಮತ್ತು ಅದು 
ತಟಿಸ್ಪವಾಗಿರುವುದರಿಂದ ಅದನ್ನು ಬಿಯಂತಿಸಲು ಬುದ್ಧಿಯನ್ನು ಅದರ 
ಮೇಲ ಹೇರಬೇಕು ಮತ್ತು ಅದರ ಮೌಲ್ಯಗಳನ್ನು ಬಿರ್ಧರಿಸಬೇಕು. ಅವತ್ತು 
ಅದಸ್ಸ್ಗು ಬಿಯಂತಿಸಲು ಸೋತ ಕಾರಣದಿಂದ ಮನುಷ್ಯನ ತಂತ್ರಜ್ಞಾನದ 
ಕಲ್ಪನಾಲೋಕ ಮತ್ತು ಮಾನವೀಯತೆಯ ಕಲ್ಪನಾಲೋಕಗಳ ನಡುವ 
ದೊಡ್ಡ ಕಂದಕವೇರ್ಜಟ್ಸಿದೆ ಬುದ್ಧಿಹೀನ ತಂತಜ್ಞಾನವು ತನ್ನನ್ನು 
ಸುಷ್ಠಿಸಿದವನನ್ನೇ ನಾಶಮಾಡುವ ರಾಕ್ಷಸನಾಗಿದೆ ಭವಿಷ್ಯತ್ತಿನ 
ಕನಸುಗಳು ಪ್ರೇತಗಳಾಗಿ ಕಾಣತವೆ. "ನಾಗರಿಕತೆ ಮತ್ತು ವಿಪತ್ತಿನ 
ನಡುವಿನ ಪಂದ್ಯದಲ್ಲಿ ತಾನು ವಿಜಯಿಯಾಗುವಷ್ಟು ತ್ವರೆಯಿಂದ 
ಮಾನವಕುಲವು ಬೆಳೆಯಲಾಗುವುದೆ?”' ಎಂದು ಹಿರೋಪತಿಮಾದ ಮೇಲ 
ಬಾಂಬು ಬಿದ್ದೆ ಮಾರನೆಯ ದಿನ ದ ಸ್ರ್ಯೂಯಾರ್ಕ್‌ ಟೈಮ್‌ನ 
ಸಂಪಾದಕೀಯದಲ್ಲ ನಮ್ಮನ್ನೆಲ್ಲ ಅಬಚಜ್ಞರಿಸುವ ಪ್ರಶ್ಲೆಯೊಂದಿತ್ತು. 
ಅದನ್ನೇ ಇವತ್ತಿನ ವಿಚಾರವಂತ ಜನರ ಆಲೋಚನೆಗಳು ಹಚ್ಚ್ಮಾಗಿ 
ಧ್ಹಯಿಸುತ್ತಿವೆ 

(ಲಖಿ ಮತ್ತಿತರು ತೆಗೆದುಕೊಂಡ ಉದ್ದೃತ ಮತ್ತು ಪೂರ್ವಬಾವಿ 

ಅಭ್ರ್ಯ್ಯಾಸು, 1981) 


ಈಗ ಈ ಮೇಲಿನ ಉದ್ದತವನ್ನು ಸಾರಾಂಶ ರೂಪದಲ್ಲಿ ಇಡಲು ಈ 
ಹಿ೦ದೆ ಚರ್ಚಿಸಿದ ಸಮಸ್ಯೆ-ಪರಿಹಾರದ ಮಾದರಿಯನ್ನು ಅನುಸರಿಸಿ 


ಮಾಡಿದ ವಿಶ್ಲೇಷಣೆಯ ಒಂದು ಬಗೆಯನ್ನು ಮುಂದಿಡಲಾಗುತದೆ. 
ವಿದ್ಯಾರ್ಥಿಗಳಿಗೆ ಈ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟಿರೆ ಅವರಿಗೆ 
ಸಾರಾಂಶದ ಕೆಲಸವು ಹೆಚ್ಚಿನ ಪ್ರಮಾಣದಲ್ಲಿ ಸುಲಭವಾಗುತದೆ. 


ವಿಶ್ಲೇಷಣೆ 

ಮೇಲಿನ ಉದ್ದತವನ್ನು ಕೆಳಗಿನ ಮಾದರಿಯನ್ನು ಅನುಸರಿಸಿ 
ಸಂಯೋಜಿಸಲಾಗಿದೆ: 

1. ಸಮಸ್ಯೆ 

2. ಸಮಸ್ಯೆಯ ವಿಶ್ಲೇಷಣೆ 

3. ಪ್ರತಿಕ್ರಿಯೆ/ಸೂಚಿಸಿದ ಪರಿಹಾರ 

ಈ ವಿರ್ದಿಷ್ಟ ಬಭಾಷಾಲಂಕಾರದ  (ರೆಟಿರಿಕಲ್‌) ಮಾದರಿಯನ್ನು 
ಗುರುತಿಸುವ ಕೆಲಸವನ್ನು ಅನೇಕ ಹಾದಿಗಳಲ್ಲಿ ಕೈಕೊಳ್ಳಬಹುದು. 
ವಿದ್ಯಾರ್ಥಿಯು ಯಾವ ಕಕ್ಲೆಯಲ್ಲಿ ಓದುತ್ತಿದ್ದಾನೆ ಎಂಬುದನ್ನು 
ಅವಲಂಬಿಸಿ ಈ ಕೆಲಸವನ್ನು ಸುಲಭಗೊಳಿಸಬಹುದು ಅಥವಾ 
ಕಷ್ಟಗೊಳಿಸಬಹುದು. 


ಈ ಕೆಲಸವನ್ನು ಸುಲಭಗೊಳಿಸುವ ಒಂದು ವಿಧಾನವೆಂದರೆ ಲೇಖನಕ್ಕ 
ಸಂಬಂಧಿಸಿ ಕಲವು ಪ್ರಶ್ನೆಗಳನ್ನು ಎತ್ತುವುದು ಮತ್ತು ಅದಕ್ಕ 
ಪ್ರತಿಕಿಯಿಸುವಂತೆ ವಿದ್ಯಾರ್ಥಿಗೆ ಹೇಳುವುದು. ಹೀಗೆ ಸಾರಾಂಶವನ್ನು 
ಸಂಯೋಜಿಸಲು ತೊಡಗಬಹುದು. ಈ ಉದ್ದತದ ಪೂರ್ಮಭಾಬಿ 
ಪುಶ್ನೆಗಳನ್ನು ಉತರಿಸುವ ಹಂತದ ಒಂದು ಮಾದರಿಯನ್ನು ಮುಂದೆ 
ಕೂಡಲಾಗಿದೆ: 


ಸಾರಾಂಶ ಪ್ರಕ್ರಿಯೆಯ ಕಾರ್ಯವಿಧಾನಗಳು 

ಮೊದಲಿಗೆ ಸಾರಾಂಶದ ರೂಪರೇಖೆಯನ್ನು ತಯಾರಿಸುವ ಮೊದಲು 
ಕೆಳಗಿನ ಪುಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತರಿಸಿ. ಕೊನೆಯಲ್ಲಿ ಸಿದ್ಧಗೊಳಿಸುವ 
ಸಾರಾಂಶದ ಕೆಲಸವನ್ನು ಸುಗಮಗೊಳಿಸುವ ಕಜಚ್ಹಾ ಕಲಸದ ಒಂದು 
ಭಾಗದಂತೆ ಈ ಪ್ರಶ್ಲೋತರದ ಚಟುವಟಿಕೆಗಳು ಎಂದು ಪರಿಗಣಿಸಿ. 

1. 

ಅ) ಲೇಖಕನಲ್ಲಿ ತಂತ್ರಜ್ಞಾನದ ಕ್ರಾಂತಿಯಿಂದ ಉಂಟಾದ 
ಸಮಸ್ಯೆಯನ್ನು ತನಿಖೆ ಮಾಡುವಷ್ಟು ಆತಂಕವನ್ನು ಹುಟ್ಟಿಸಿದ ನಿತ್ಯ 
ಬದುಕಿನ ವಾಸ್ತವಿಕ ಸಂಗತಿಗಳು ಯಾವವು? 


ಬ) ಇವು ಹೆಚ್ಚಿನದಾಗಿ ಸಮಾಜದ ಒಂದು ಸಾಮಾನ್ಯ ಒಲವನ್ನು 
ಬಿಂಬಿಸುವ ಉದಾಹರಣೆಗಳೆ, ಅಥವಾ ಇವಿಷ್ಟೇ ಆತಂಕಕಾರಿ ಅಂಶಗಳು 
ಮಾತ್ರ ಅಸ್ಲಿತ್ವದಲ್ಲಿವೆಯೆ? 

ಕ) ಈ ಸಮಸ್ಯೆಗಳ ಎದುರು ಲೇಖಕ ಏನು ಮಾಡಲು ಯತ್ಲಿಸುತ್ತಿದ್ದಾನೆ? 
2. ತಂತ್ರಜ್ಞಾನದ ಕ್ರಾಂತಿಯ ಗುಣಲಕ್ಷಣಗಳೇನು? 


ಅ) ಲೇಖಕನು ಸೂಚಿಸುವ ಪರಿಹಾರವೇನು? 

ಬ) ಈ ಪರಿಹಾರವನ್ನು ಸೂಚಿಸಲು ಇರುವ ಕಾರಣವೇನು? 

ಕ) ಒಂದು ಸಮರ್ಪಕ ಪರಿಹಾರವನ್ನು ಸಾಧಿಸಲಾಗದೆ ವಿಫಲವಾದದ್ದು 
ಎಲ್ಲಿ? 


ಈ ಪ್ರಶ್ನೆಗಳಿಗೆ ಉತರಿಸಲು ಈ ಕಳಗಿನ ಸೂಚನೆಗಳನ್ನು ನೀಡಲಾಗಿದೆ: 
ಅ) ಪ್ರತಿ ಅಂಶವನ್ನೂ ಪ್ರತ್ಯೇಕವಾಗಿ ಪಟ್ಟೆ ಮಾಡಿ. ಉಪ-ಅಂಶವಿದ್ಮದೆ 
ಹೊಸ ಸಾಲನ್ನು ಬಳಸಿ. 

ಬ) ವಿಚಾರಗಳನ್ನು ಮತ್ತು ಉದಾಹರಣೆಗಳನ್ನು ಬೇರೆ ಬೇರೆ ಇಡಿ. 
ಹಾಗೆಯೇ ವಿಚಾರಗಳು ಮತ್ತು ಅವುಗಳ ಹಿ೦ದಿನ 
ಕಾರಣಗಳನ್ನು/ತರ್ಕವನ್ನು ಕೂಡಾ. 


ಇಷ್ಟಾದ ಮೇಲೆ ಸಾರಾಂಶವು ಹೀಗಿರಬಹುದು: 

ಸಮಸ್ಯಾ ವಾಕ್ಯ: ತಂತ್ರಜ್ಞಾನದ ಕ್ರಾಂತಿಯಿಂದ ಉಂಟಾಗುವ 
ಆತಂಕಕಾರಿ ಪರಿಣಾಮಗಳನ್ನು ಎಲ್ಲ ಕ್ಲೇತ್ರಗಳಲ್ಲಿಯೂ ಕಾಣಬಹುದು. 
ವಿಶ್ಲೇಷಣೆ: ತಂತ್ರಜ್ಞಾನದ ಕ್ರಾಂತಿಯ ಎರಡು ಗುಣಲಕ್ಷಣಗಳನ್ನು ಅರ್ಥ 
ಮಾಡಿಕೊಳ್ಳವುದು ಅವಶ್ಯವಿದೆ-ಅದು ಬುದ್ಧಿಹೀನ ಮತ್ತು ತಟಸ್ಥ. 
ಬುದ್ದಿಹೀನ ಯಾಕೆಂದರೆ ಮೂಲ ವಿಜ್ಞಾನವು ಮೂಲತಃ ಜ್ಞಾನ 
ಪಡೆಯುವುದಕ್ಕಂದು ಇದ್ದದ್ದು. ತಟಸ್ಥ ಯಾಕಂದರೆ ತಂತ್ರಜ್ಞಾನದ 
ಕ್ರಾಂತಿಯಿಂದಾದ ಬದಲಾವಣೆಗಳು ತಮಷ್ಟಕ್ಕ ತಾವೇ ಒಳ್ಳೆಯವೂ 
ಅಥವಾ ಕಟ್ಟಿವೂ ಆಗಿರುವುದಿಲ್ಲ. 


ಸೂಚಿಸಿದ ಪರಿಹಾರ: ವೈದ್ಯಕೀಯ ಕ್ಲೇತ್ರ ಮತ್ತು 
ಮಾನವಕುಲವೆರಡಕ್ಕೂ ಸವಾಲಾಗಿರುವ ಈ ಕ್ರಾಂತಿಯು 
ಬುದ್ಧಿಹೀನವಾಗಿರುವುದರಿಂದ ಮತ್ತು ತಟಿಸ್ಥವಾಗಿರುವುದರಿ೦ಂದ ಅದನ್ನು 
ಬಿಯಂತಿಸಲು ಬುದ್ದಿಯನ್ನು ಅದರ ಮೇಲೆ ಹೇರಬೇಕು ಮತ್ತು ಬುದ್ದಿಯು 


ಅದರ ಮೌಲ್ಯಗಳನ್ನು ಬನಿರ್ಧರಿಸಬೇಶು. 


ಹೀಗೆ ಒಂದು ಪ್ರತಿಪಾದನಾತ ಕ ಪಠ್ಯವನ್ನು ಮೂರು ಮುಖ್ಯ 
ವಿಭಾಗಗಳಲ್ಲಿ ವಿಂಗಡಿಸಬಹುದು ಎಂಬುದು ಈ ವಬಿದರ್ಶನದಿಂದ 
ಸ್ಪಷ್ಟಬಾಗುತದೆ. 

1. ಸಮಸ್ಯಾ ವಾಕ್ಯ 

2. ವಿಶ್ಲೇಷಣೆ 

3. ಸೂಚಿಸಿದ ಪರಿಹಾರ 


ವಿದ್ಯಾರ್ಥಿಗಳು ಹೀಗೆ ಪ್ರಬಂಧವೊಂದನ್ನು ವಿಶ್ಲೇಷಿಸಲು ಕಲಿಯುತ್ತಾರೆ 
ಮತ್ತು ಸನ್ನಿವೇಶದ ವಿವಿಧ ಅಂಶಗಳನ್ನು ಗುರುತಿಸಲು ಕಲಿಯುತ್ತಾರೆ: 
ಸಮಸ್ಯ, ಸಮಸ್ಯೆಗೆ ಪ್ರತಿಕ್ರಿಯೆ, ಪ್ರತಿಕ್ರಿಯೆಯ ಮೌಲ್ಯಮಾಪನ, ಜೊತೆಗೆ 
ಈ ರೀತಿಯ ಇನ್ನೂ ಹಲವು ಬಗೆಯ ಭಿನ್ನತೆಗಳು ಮತ್ತು 
ವಿಸ್ತರಣೆಗಳೊಂದಿಗೆ ಗುರುತಿಸಲು ಕಲಿಯುತ್ತಾರೆ. ಅವರು ಈಗ ತಮ್ಮ 
ಸಾರಾಂಶಗಳನ್ನು ರೂಪಿಸಲು ಈ ಮಾದರಿಯನ್ನು ಬಳಸಬಹುದು. ಹೀಗೆ 
ಈ ಒಂದು ಸ್ನೂಲ ಭಾಷಾಲಂಕಾರದ (ರೆಟಿರಿಕಲ್‌) ಮಾದರಿಯ 
ಬಳಕೆಯು ಪಠ್ಯದ ವಿಶ್ಲೇಷಣೆಗೆ ಮತ್ತು ಪಠ್ಯದ ಮುಖ್ಯ ಅಂಶಗಳನ್ನು 
ಗುರುತಿಸುವುದಕ್ಕ ಸಹಾಯ ಮಾಡುತ್ತದೆ. 


ಆದರೆ ಪಠ್ಯದಲ್ಲಿರುವ ಭಾಷಾಲಂಕಾರದ (ರೆಟಿರಿಕಲ್‌) ಮಾದರಿಗಳ 
ಕ್ರಮವು ಆ ಪಠ್ಯದ ಸಾರಾಂಶಕ್ಕ ಅಗತ್ಯವಿರುವ ಕ್ರಮಕ್ಕಿಂತ 
ಭಿನ್ನವಿರಬಹುದು ಎಂಬುದನ್ನು ನೆನಪಿನಲ್ಲಿಡಬೇಕು. ಸಾರಾಂಶದಲ್ಲಿ 
ಬಹಳ ತರ್ಕಬದ್ದವಾದ ಸಂಯೋಜನೆಯು ಬೇಕು, ಹೇಗೆಂದರೆ, ಪಠ್ಯದಲ್ಲಿ 
ಸಮಸ್ಯೆಯನ್ನು ಸಮನ್ನಿವೇಶಕ್ಕಿಂತ ಮೊದಲೇ ಪ್ರಸುತ ಪಡಿಸಿದ್ದರೂ 
ಸಾರಾಂಶದಲ್ಲಿ ಸನ್ನಿವೇಶವನ್ನು ಸಮಸ್ಯೆಗಿ೦ತ ಮೊದಲು 
ಪ್ರಸ್ತುತಪಡಿಸಬೇಕು. 


ಅದೇ ರೀತಿ, ಸಾರಾಂಶ ಬರೆಯುವಾಗ ಪಠ್ಯದ ಅಂಶಗಳನ್ನು ಅವು ಇದ್ದ 
ಹಾಗೆ ಶಬಶಃ: ನೇರವಾಗಿ ಎತಿಕೊಳ್ಳವುದು ತಷ್ಟೇನಲ್ಲ: ಬದಲಿಗೆ, 
ಕಲಿಯುತ್ತಿದ್ದವರಲ್ಲಿ ಅದು ನಿರೀಕ್ಲ್ಷಿಸುವಂಥದ್ದೇ ಆಗಿದೆ, ಕೊನೆ ಪಕ್ತ 
ಸಾರಾಂಶವನ್ನು ಆಗಷ್ಟೇ ಕಲಿಯಲು ಆರಂಭಿಸಿದವರಲ್ಲಂತೂ ಅದು 
ಸ್ವಾಭಾವಿಕವಾಗಿದೆ. ಅಷ್ಟರಮಟ್ಕೆಗೆ ವಿದ್ಯಾರ್ಥಿಗಳು ಸಂಯೋಜನೆಯ 
ಹೊರೆಯಿಂದ ವನಿರಾಳವಾಗುವುದರಿಂದ ಅವರು ತಮ್ಮ ಗಮನವನ್ನು 
ಪೂರ್ತಿಯಾಗಿ ಪಠ್ಯದ ಪ್ರಧಾನ ಅಂಶಗಳತ್ತ ಹರಿಸಲು ಶಕ್ಕವಾಗುತದೆ. 
ಒಮ್ಮೆ ಪಠ್ಯದ ಪ್ರಧಾನ ಅಂಶಗಳನ್ನು ಪ್ರತ್ಯೇಕಿಸಿ ಪಠ್ಯದ ತಾರ್ಕಿಕ 
ಸಂರಚನೆಯನ್ನು ಗಹಿಸಿದ ನಂತರ ಅವರು ತಮ್ಮ ಗಮನವನ್ನು ತಮ್ಮ 
ಅಭಿವ್ಯಕ್ತಿಯ ಮೇಲೆ ಹರಿಸಬಹುದು. ಬಿರ್ದಿಷ್ಟವಾಗಿ ಕಲವು ಮುಖ್ಯ 
ತಲೆಬರಹಗಳನ್ನು (ವಿಶ್ಲೇಷಣೆಯಲ್ಲಿ ಕೊಟ್ಟಿಂತಹ ಕೆಲವು) 
ತೆಗೆಯುವುದಿದ್ದರೆ ತೆಗೆದು, ಹೊಂದಿಕಯಾಗುವ ಕೊಂಡಿಗಳಿದ್ದರೆ ಸೇರಿಸಿ 
ಅಭಿವ್ಯಕ್ತಿಯನ್ನು ಸೊಗಸು ಮಾಡುವುದರ ಮೇಲೆ ಕೇಂದ್ರೀಕರಿಸಬಹುದು. 


ಒಂದು ಪಠ್ಯದಲ್ಲಿ, ಸಮಸ್ಯೆ-ಪರಿಹಾರದಂತಹ ಭಾಷಾಲಂಕಾರದ 
(ರಟಿರಿಕಲ್‌) ಮಾದರಿಗಳ ಒಳಗೆ ಒಂದರೊಳಗೊಂದು ಹೊಕ್ಕ ಮತ್ತೆ 
ವಿಭಜಿಸುವ (ಅಂತಃಚಜ್ನೇದಕವಾದ) ಇನ್ನೂ ಕೆಲವು ಸಂಬಂಧಗಳ ಸ್ಥೂಲ 
ವರ್ಗಗಳಿದ್ದಿರುತ್ತವೆ (ವಿಂಟರ್‌, 1976, 1978; ಹೋವೆ, 1983). ಅಂತಹ 
ಎರಡು ಮುಖ್ಯವಾದ ವರ್ಗಗಳು-ತಾರ್ಕಿಕ ಕ್ರಮದ ಸಂಬಂಧಗಳು ಮತ್ತು 
ಹೊಂದಿಕಯಾಗುವ ಸಂಬಂಧಗಳು. ತಾರ್ಕಿಕ ಕ್ರಮದ ಸಂಬಂಧಗಳು 
ಅನುಕ್ರಮ ಘಟನೆಗಳು ಅಥವಾ ವಿಚಾರಗಳ ನಡುವಿನ ಸಂಬಂಧಗಳು, 
ಇವು ವಾಸ್ತವಿಕವೋ ಅಥವಾ ಸಂಭಾವ್ಯವೋ, ಯಾವುದೇ ಆಗಿದ್ದರೂ 
ಅವು ಮೂಲತಃ ಕಾಲಾನುಕ್ರಮ ಸ್ವರೂಪವನ್ನು ಹೊಂದಿರುತ್ತವೆ. 
ತಾರ್ಕಿಕ ಕ್ರಮದ ಸಂಬಂಧದ ಶೀರ್ಷಿಕೆಯಡಿ ಬರುವ ಸಂಬಂಧಗಳ 
ಉದಾಹರಣೆಗಳನ್ನು ಕೊಡುವುದಾದರೆ, ಅವು cಂoಗdtion-consequenece, 
instrument-achievement, ಮತ್ತು clause-consequence. 
ಹೊಂದಿಕಯಾಗುವ ಸಂಬಂಧಗಳು ಹೇಗೆಂದರೆ ಪರಸ್ಪರ ಒಂದಕ್ಕ 
ಇನ್ನೊಂದು ವಾಕ್ಯಗಳನ್ನು ಅವುಗಳ ನಡುವಿನ ಸಂಬಂಧಗಳು ಯಾವ 
ಪ್ರಮಾಣದಲ್ಲಿ ಒಂದನ್ನೊಂದು ಹೋಲುತ್ತವೆ ಎಂಬ ಆಧಾರದ ಮೇಲೆ 
“ಹೊಂದಿಕ" ಮಾಡಲಾಗುತ್ತದೆ. ಆದರೆ ಅವನ್ನೆಲQ್ಲಿ ವಿಸಾರವಾಗಿ 
ನಿದರ್ಶಿಸಲು ಇಲ್ಲಿ ಜಾಗ ಸಾಲುವುದಿಲ್ಲ. ಆಸಕ ಓದುಗರು ತಮಗೆ ಹೆಚ್ಚಿನ 


ಮಾಹಿತಿ ಬೇಕೆಂದರೆ ಈ ಲೇಖನದಲ್ಲಿ ಉಲ್ಲೇಖಿಸಿರುವ ಗ್ರಂಥಗಳನ್ನು 
ಪರಾಮರ್ಶಿಸಬಹುದು. 


ಪರಾಮರ್ಶನೆಯ ಗ್ರಂಥಗಳು: 

Hoey, M. (1983). On the surface of discourse. London: George Allen & Unwin. 
Jordan, M. (1984). Rhetoric of everyday English texts. London: George Allen & 
Unwin. 

Lukmani,Y., Balaporia, V., Colaco, M. & Correa, M. (1981). Examination papers In 
communicationskills in English. Bombay: University of Bombay. 

Winter, E.O. (1976). Fundamentals of information structure: A pilot manual for 
further development according to student neea.Mimeo: Hatfield Polytechnic. 
Winter, E.O. (1977). A clause-relational approach to English texts. A study of 
some predictive lexical 

items in written discourse. /nstructional Science, 6, Special Issue, 1-92. 

Winter, E.O0. (1978). A look at the role of certain words in information structure. 
In Jones, K.P. & 

Horsnell, V. (Eds.), informatics 3/1 (pp. 85- 98). London: ASLIB. 


ಲೇಖಕರ ಪರಿಚಯ: 

ಯಾಸ್ಮಿನ್‌ ಲುಖನಿಯವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಇಂಗೀಷ್‌ ಪ್ರೊಫೆಸರ್‌ 
ಆಗಿ ಸೇವೆ ಸಲ್ಲಿಸಿ ಈಗ ವಿವೃತ್ತರಾಗಿದ್ದಾರೆ. ಪಠ್ಯಕ್ರಮ ವಿನ್ಯಾಸ, ಮಟೇರಿಯಲ್ಸ್‌ 
ಪೊಡಕ್ಷನ್‌ ಮತ್ತು ಶಿಕ್ಷಕರ ತರಬೇತಿ ಅವರ ಆಸಕ್ತಿಯ ಕ್ಲೇತ್ರಗಳಾಗಿವೆ. 


ಚಿಂತನಾತ್ಮಕ ಪ್ರಶ್ನೆಗಳು: 


1. ಸಾರಾಂಶ ಬರೆಯುವ ಅಭ್ಯಾಸವು ಎಲ್ಲೆಲ್ಲಿ, ಹೇಗೆ ಉಪಯೋಗವಾಗಬಹುದು? 


Mm! 


2. ಟಿಪ್ಪಣಿ ಬರೆದುಕೊಳ್ಳವಾಗ ಅಥವಾ ಸಾರಾಂಶ ಬರೆಯುವಾಗ ಒಂದು 
ಲೇಖನವನ್ನು ಶಬ್ನಶಃ: ಭಟ್ಟಿ ಇಳಿಸುವ ಅಭ್ಯಾಸವು ಮುಂದೆ ಸಂಶೋಧನಾ 
ಪ್ರಬಂಧಗಳನ್ನು ಬರೆಯುವಾಗ ತೊಡಕಾಗಬಹುದು, ಹೇಗೆ ಎಂದು ಯೋಚಿಸಿ. 


ಅನುವಾದಕರು: ಪ್ರಜ್ಞಾ ಎಲ್‌.ಎಸ್‌. ಪರಿಶೀಲನೆ : ಟಿ ಎನ್‌ ವಾಸುದೇವಮೂರ್ತಿ 
ಮೂಲ: [4nguage and Language Teaching Volume 5 Number 1 Issue 9 January 
2016 


